ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 


ವಿಧಾನ ಪರಿಷತ್‌ ಸದಸ್ಯರ ಹೆಸರು 


ಉತ್ತರಿಸುವವರು 


: 1088 (962) 
: ಶ್ರೀ ಪಿ.ಆರ್‌. ರಮೇಶ್‌ (ನಾಮನಿರ್ದೇಶನ ಹೊಂದಿದವರು) 
: ಬೃಹತ್‌ ಮತ್ತು ಮಧ್ಯಮ ಕೈಗಾರಿಕೆ ಹಾಗೂ 

ಸಾರ್ವಜನಿಕ ಉದ್ದಿಮೆಗಳ ಸಚಿವರು 


ಉತ್ತರಿಸುವ ದಿನಾಂಕ : 29.09.2020 
ಕ್ರಸಂ: 'ಪಕ್ನೆ ಇತ್ತರ 

ಅ | ರಾಜ್ಯದಲ್ಲಿನ ಕೈಗಾರಿಕೆಗಳು ಪ್ರಸ್ತುತ ಚೀನಾ | 2019-20ನೇ ಸಾಲಿನಲ್ಲಿ ರಾಜ್ಯದಲ್ಲಿ ಚೀನಾದಿಂದ ಒಟ್ಟು 3524 | 
ದೇಶದಿಂದ ಎಷ್ಟು ಉತ್ಪನ್ನಗಳನ್ನು ಮತ್ತು ಉತ್ಪನ್ನಗಳನ್ನು ಆಮದು:. ಮಾಡಿಕೊಂಡಿದ್ದು, ಈ ಉತ್ಸನ್ನಗಳ ಒಟ್ಟು 
ಬಿಡಿ ಸಾಮಾಗ್ರಿಗಳನ್ನು ಆಮದು | ಮೌಲ್ಯ. 2356 ಮಿಲಿಯನ್‌ ಯು.ಎಸ್‌. ಡಾಲರ್‌ಗಳಾಗಿರುತ್ತದೆ. ವಿವರ 
ಮಾಡಿಕೊಳ್ಳುತ್ತಿವೆ; ಮತ್ತು ಅವುಗಳ | ಅನುಬಂಧದಲ್ಲಿ ಲಗತ್ತಿಸಿದೆ. 
ಮೊತ್ತವೆಷ್ಟು (ವಿವರ ನೀಡುವುದು)” (ವಿವರವನ್ನು ಭಾರತ ಸರ್ಕಾರದ, ಡಿಜಿಸಿಐಎಸ್‌, ಕೋಲ್ಕತ್ತಾ ಇವರ 

ಜಾಲತಾಣದಿಂದ ಪಡೆಯಲಾಗಿದೆ). 

ಆ |ಪ್ರುಸ್ತತ ಜೇನಾ ದೇಶದಿಂದ ಅಮದು | ಆಮದು ಹಾಗೂ ರಫ್ಷು ವಿಷಯಗಳ ಬಗ್ಗೆ ನಿರ್ಧಾರ ಕೇಂದ್ರ! 
ಪ್ರಕ್ರಿಯೆಗೆ ಕೇಂದ್ರ ಸರ್ಕಾರ ನಿರ್ಬಂಧ | ಸರ್ಕಾರದ ವ್ಯಾಪ್ತಿಯಲ್ಲಿರುತ್ತದೆ. ಪ್ರಸ್ತುತ ಚೀನಾ ದೇಶದಿಂದ ಆಮದು 
ವಿಧಿಸಿದಲ್ಲಿ ಅಥವಾ ಆಮದು ಶುಲ್ಕ 'ಪ್ರಕಿಯೆಗೆ ಹಾಲು ಮತ್ತು ಹಾಲು ಉತ್ತನ್ನಗಳ ಹೊರತಾಗಿ ಬೇರೆ 
ಹೆಚ್ಚಿಸಿದ್ದಲ್ಲಿ ರಾಜ್ಯದಲ್ಲಿನ ಕೈಗಾರಿಕೆಗಳ ಯಾವುದೇ ನಿರ್ಬಂಧವನ್ನು ಕೇಂದ್ರ ಸರ್ಕಾರ ಮಾಡಿರುವುದಿಲ್ಲ. 
ಪರಿಸ್ಥಿತಿ ಕುರಿತು ಸರ್ಕಾರ ಚಿಂತನೆ | ಫ್ರಬ್ಬುತ್ತ ಕ್ಷೀಂದ್ರ ಸರ್ಕಾರದ ವತಿಯಿಂದ ಚೀನಾ ದೇಶವು ಸೇರಿದಂತೆ, 
ನಡೆಸಿದೆಯೇ; (ವಿವರ ನೀಡುವುದು) ದೇಶಕ್ಕೆ ಆಮದಾಗುವ . ಕೆಲವು ಉತ್ಪನ್ನಗಳಿಗೆ ಸಂಬಂಧಿಸಿದಂತೆ 

ಗುಣಮಟ್ಟದ ಬಗ್ಗೆ ಜಿ.ಐ.ಎಸ್‌.ನಿಂದ ಪ್ರಮಾಣಪತ್ರ ಪಡೆಯುವುದು 
ಹಾಗೂ ಆಮದಾಗುತ್ತಿರುವ ಉತ್ಪನ್ನಗಳಿಗೆ ಸಂಬಂಧಿಸಿದಂತೆ 
“ಸರ್ಟಿಫಿಕೇಟ್‌ ಆಫ್‌ ಓರಿಜಿನ್‌” ಪಡೆಯುವುದರ ಮೂಲಕ 
ಆಮದಾದ ಉತ್ಪನ್ನಗಳ. ಮೂಲ ದೇಶದ ಮಾಹಿತಿಯನ್ನು 
ಸಂಗ್ರಹಿಸುವ ಬಗ್ಗೆ ಆದೇಶವಿರುತ್ತದೆ. 

ಮುಂಬರುವ ದಿನಗಳಲ್ಲಿ ಕಚ್ಚಾವಸ್ತುಗಳು ಮತ್ತು ಇತರೆ ಉತ್ಪಾದನೆಗೆ 
ಅವಶ್ಯ ಸಾಮಗ್ರಿಗಳ ಆಮದು, ನಿಷೇಧಿಸಿದಲ್ಲಿ ಅಥವಾ ಆಮದು 
ಶುಲ್ಕವನ್ನು ಹೆಚ್ಚಿಸಿದಲ್ಲಿ ರಾಜ್ಯದಲ್ಲಿನ ಕೈಗಾರಿಕೆಗಳಿಗೆ ಪ್ರೋತ್ಸಾಹ 
ನೀಡುವ ಬಗ್ಗೆ ಪರಿಶೀಲಿಸಟೀಕಾಗಬಹುದು. 

ಇ ಆಮದು ತಡೆ| ಪ್ರಕ್ರಿಯೆಯಿಂದ ನಷ್ಟ [ಪ್ರಸ್ತುತ ಆಮದು ಪ್ರಕ್ರಿಯ ತಡೆ ಹಿಡಿದಿರುವುದಿಲ್ಲವಾದ್ಧರಿಂದ ಈ ಪಶ್ನೆ 


ಅನುಭವಿಸುಪ ಕೈಗಾರಿಕೆಗಳನ್ನು ಉತ್ತೇಜಿಸಿ, 
ನಿರುದ್ಯೋಗದ ಪ್ರಮಾಣವನ್ನು ಕಡಿಮೆ 
ಮಾಡಲು ಸರ್ಕಾರ . ತೆಗೆದುಕೊಂಡ 
ಕ್ರಮವೇನು? (ವಿವರ ನೀಡುವುದು) 


ಅನ್ವಯಿಸುವುದಿಲ್ಲ. 


ಸಿಳ 261 ಎಸ್‌ಪಿಐ 2020 


7 
(ಜಗದೀಶ್‌ ಶೆಟ್ಟರ್‌) 
ಬೃಹೆತ್‌ ಮತ್ತು ಮಧ್ಯಮ ಕೈಗಾರಿಕೆ ಹಾಗೂ 
ಸಾರ್ವಜನಿಕ ಉದ್ದಿಮೆಗಳ ಸಜೆವರು 


